ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 700 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ರಾಜ್ಯದಲ್ಲಿ 
ಕಾರ್ಮಿಕರು 
ಕಾರ್ಯನಿರ್ವಹಿಸುವ 
ಸಂದರ್ಭಗಳಲ್ಲಿ "ಯಾವುದೇ 
ನೈಸರ್ಗಿಕ ವಿಕೋಪಗಳಿಂದ ಅಥವಾ 
ಮಾನವ ಹಸಕ್ಷೇಪವಿಲ್ಲದ 
ಅಪಘಫಾತ/ ಅನಾಹುತಗಳಿಂದ 
ಮರಣ ಹೊಂದಿದ ಪ್ರಕರಣಗಳಿಷ್ಟು: 
(ಜಿಲ್ಲಾವಾರು ಮತ್ತು ಪ್ರಕರಣವಾಗು 
ವಿವರ ನೀಡುವುದು) 


ರೈತರುಸ್ಯಷಿ 
ಹೊಲಗಳಲ್ಲಿ 


ಇಲಾಖೆಯಲ್ಲಿ 
ಉಂಟಾದಲ್ಲಿ ಬೆಳೆ ಪರಿಹಾರಕ್ಕೆ ವಿಮೆ 


ಬೆಳ ನಷ್ಟ 
ಯೋಜನೆ ಇದ್ದು ಇದೇ ರೀತಿ 
ರೈತರು/ಕೃಷಿ ಕಾರ್ಮಿಕರು 
ಹೊಲಗಳಲ್ಲಿ ಅಪಘಫಾತಕ್ಕೀಡಾದಾಗ 
ಅಥವಾ ಮರಣ ಹೊಂದಿದಲ್ಲಿ 
ಸರ್ಕಾರ ಕೈಗೊಳ್ಳುವ ಕ್ರಮಗಳೇನು: 
(ಸಂಪೂರ್ಣ ವಿವರ ನೀಡುವುದು) 


ಇಂತಹ ರೈತರು/ಕೃಷಿ ಕಾರ್ಮಿಕರಿಗೆ 
ಪರಿಹಾರ ನೀಡಲು ಯಾವುದಾದರು 
ಯೋಜನೆ ರೂಪಿಸಲಾಗಿದೆಯೇ; 
ಹಾಗಿದ್ದಲ್ಲಿ ಇಲ್ಲಿಯವರೆಗೆ ಯಾವ 
ಯೋಜನೆಗಳಡಿ ಎಷ್ಟು ಪ್ರಮಾಣದ 
ಪರಿಹಾರ ನೀಡಲಾಗಿದೆ? 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಕಂಇ 423 ಟಬನ್‌ಆರ್‌ 2021 


: ಶ್ರೀ ಎನ್‌ ಅಪ್ಸಾಜಿಗೌಡ 


(ಸ್ಮಳೀಯ ಸಂಸ್ಥೆಗಳ ಕ್ಲೇತು' 


: 17.09.2021 
: ಮಾನ್ಯ ಕಂದಾಯ ಸಚಿವರು 


ರಾಜ್ಯದಲ್ಲಿ ಕೃಷಿ ಕಾರ್ನಿಕರು ಕಾರ್ಯ 
ನಿರ್ವಹಿಸುತ್ತಿರುವಾಗ ಮರಣ ಹೊಂದಿದ ಬಗ್ಗೆ 
ಪ್ರತ್ಯೇಕ ಮಾಹಿತಿ ಲಭ್ಯವಿರುವುದಿಲ್ಲ. ಆದರೆ, 
ಇಂತಹ ಪ್ರಕರಣಗಳನ್ನು ಒಳಗೊಂಡಂತೆ 
ದಿನಾ೦ಕ:01.04.2021 ರಿಂದ ಈವರೆಗೂ ನೈಸರ್ಗಿಕ 
ವಿಕೋಪಗಳಿಂದ ಅಥವಾ ಮಾನವ ಹಸಕ್ನೇಪವಿಲ್ಲದ 
ಅಪಘಾತ/ ಅನಾಹುತಗಳಿಂದ ಒಟ್ಟು 96 ಮಾನವ 
ಜೀವಹಾನಿಯಾಗಿರುತ್ತದೆ. ಇದರ ಪೈಕಿ ಸಿಡಿಲು 
ಬಡಿದು-56, ಪ್ರವಾಹದಲ್ಲಿ ಕೊಚ್ಚಿಕೊಂಡು 
ಹೋಗಿರುವುದು-18, ಭಾರಿ ಮಳೆಯಿಂದ ಮನೆ/ಮರ 
ಬಿದ್ದು-16, ಇತರೆ ಕಾರಣಗಳಿಂದ-4 ಮಂದಿ ಮರಣ 
ಹೊಂದಿದ್ದು, (ಜಿಲ್ಲಾವಾರು ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಿದೆ) 


ಕೇಂದ್ರ ಸರ್ಕಾರದ SDಔ್ಗ/NDR್ನ ಮಾರ್ಗಸೂಚಿಗಳ 
ಪ್ರಕಾರ ಪ್ರಾಕೃತಿಕ ವಿಕೋಪದಿಂದ ಮರಣ 
ಹೊಂದಿದ ವ್ಯಕ್ತಿಗಳ ಅವಲಂಬಿತರಿಗೆ ರೂ.4.00 ಲಕ್ಷ 
ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ 
ರೂ:1.00 ಲಕ್ಷ ಸೇರಿದಂತೆ ಒಟ್ಟು ರೂ.5.00 ಲಕ್ಷ 
ಪರಿಹಾರವನ್ನು ವಿತರಿಸಲಾಗುತ್ತದೆ. 


A KN 
p ಖ್‌ ್‌್‌ 
(ಆನ್‌. ಅಶೋಕ) 
ಕಂದಾಯ ಸಚಿವರು 


Human Losses Details April Ist 2021 10 20/09/4041 


SINo. Break-up of cause of death : 

- Human loss Lightning | Flood/Dro | Landslide House Tree |Electrocution | Boat | Others, specify 
from April wning Collapse/Wall | collapse | due to floods | capsize the cause of 
Ist to till date collapse k death 
p SS 
STS 
y; 3 2 REA 
4 2 1 1 

9 § I SRS SEE 
7 Bapalkot p @ p SR EE 
§ [Chikkaballapur 5 5 ರ್‌ 
9 |Chikkamagalur 2 ee — 
10_|Chitradurga CEE EAN RT ENT CSE SR SR 
11 [Chamarajanagat EES PCN SRS 
Dakshina Kannida WMS SNES SES NST 
3 [Dharwad ESE SE RE RE 


Davanagere 


] 


| 25 [Ramanagara | 

26 |Shivamogga 4 
27 (Tumkou | | 4} 
3 TO 2 |] 


| 30 [Yadagiri 4 4 
| Total 96 58 18 


f 
— 


